ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ವನ್ಯಜೀವಿ ಸಂರಕ್ಷಣೆ ಬಗ್ಗೆ 


ಶ್ರೀ ಕೆ. ಗೋವಿಂದರಾಜ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 
773 (851) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಇತ್ತೀಚೆಗೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹುಲಿ ಸಾವನ್ನಪ್ಪಿದ ಘಟನೆ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಇಂತಹ ಘಟನೆಗಳಿಗೆ ಕಾರಣಗಳೇನು ; ಇದ್ದರೆ, ಯಾರು ಜವಾಬ್ದಾರರು ; ವನ್ಯಜೀವಿ 
ಸಂರಕ್ಷಣೆಗೆ ನೇಮಿಸಿರುವ ಅರಣ್ಯಾಧಿಕಾರಿಗಳು ಮತ್ತು ಅರಣ್ಯ ಕಾಮಲಿಗರು ದಿನ ನಿತ್ಯ ನಿರ್ವಹಿಸಿದ 
ದಿನಚರಿ ಹಾಗೂ ನಿಯೋಜಿಸಿದ ಕರ್ತವ್ಯಗಳ ವಿವರಗಳನ್ನು ಚಾಲನಾ ಪುಸಕದ ಆಯ್ದ ಭಾಗದ ನಕಲು 


ಪ್ರತಿ ಸಮೇತ ನೀಡುವುದು; 


(ಇ) ಅರಣ್ಯಾಧಿಕಾರಿಗಳು ಮತ್ತಿತರ ಅಧಿಕಾರಿ/ಸಿಬ್ಬಂದಿಗಳು ಪ್ರತಿದಿನ ಸಂಜೆ ಸ್ಥಳ ಬಿಯುಕ್ತಿಗೊಳಿಸಲಾದ 
ಸ್ಥಳವನ್ನು (ಕೇಂದ್ರಸ್ಥಾನ) ಬಿಡುತ್ತಿರುವ ಮಾಹಿತಿ ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ, 
ಸಂ೦ಕ್ಲಿಷ್ಠ ಮಾಹಿತಿ ಒದಗಿಸುವುದು? 


